ಕರ್ನಾಟಕ ವಿಧಾನ ಪರಿಷತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಯರ ಹೆಸರು 

3. ಉತ್ತರಿಸಬೇಕಾದ ದಿನಾಂಕ 

4. ಉತ್ತರಿಸುವ ಸಚಿವರು 


1820 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 


24.03.2020 
ಸಹಕಾರ ಸಚಿವರು 


ಪ್ರಕ್ನ 


ಉತ್ತರೆ 


ಕಲಬುರಗಜಿ್ಲಯಲ್ಲ್‌ ಎ. ೫ಎಂಸ 
ವತಿಯಿಂದ ಎಷ್ಟು ತೊಗರಿ ಬೆಳೆಯನ್ನು 
ಖರೀದಿಸಲಾಗುತ್ತಿದೆ; 


ಕಲಬುರಗಿ "`ಜಿಕ್ಲೆಯಲ್ಲಿ `ಕೃಷಉತ್ಸನ್ನ `ಮಾರುಕಟ್ಟಿ] 
ಸಮಿತಿ (ಎ.ಪಿ.ಎಂ.ಸಿ) ವತಿಯಿಂದ 'ತೊಗರಿಯನ್ನು 
ಖರೀದಿಸಲಾಗುತ್ತಿಲ್ಲ. 


ಆದರೆ, ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರಾಜ್ಯ 
ಸರ್ಕಾರದ ವತಿಯಿಂದ ಕರ್ನಾಟಕ ರಾಜ್ಯ ಸಹಕಾರ 
ಮಾರಾಟ ಮಹಾಮಂಡಳ ಮತ್ತು ತೊಗರಿ ಅಭಿವೃದ್ಧಿ 
ಮಂಡಳಿಯನ್ನು ಖರೀದಿ ಸಂಸ್ಥೆಯಾಗಿ ಗುರುತಿಸಿ ಸದರಿ 
ಸಂಸ್ಥೆಗಳ ಮುಖಾಂತರ ತೊಗರಿಯನ್ನು 
ಖರೀದಿಸಲಾಗುತ್ತಿದೆ. 


ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 160 ಖರೀದಿ 
ಕೇಂದ್ರಗಳನ್ನು ತೆರೆದು, 17.03.2020ರವರೆಗೆ ಅಂತ್ಯಕ್ಕೆ 
ನೋಂದಾಯಿತರಾದ' 1,2111 ರೈತರ ಪೈಕಿ 1,01,565 
ರೈತರಿಂದ 952153 ಕ್ವಿಂಟಾಲ್‌ ತೊಗರಿಯನ್ನು 
ಖರೀದಿಸಲಾಗಿರುತ್ತದೆ. 


ಆ) 


ಹೆಚ್ಚಾಗಿ ತೊಗರಿ ಬೆಳೆದಿರುವ ರೈತರಿಂದ 
ಮಧ್ಯವರ್ತಿಗಳು ಕಡಿಮೆ ದರದಲ್ಲಿ ತೊಗರಿ 
ಖರೀದಿಸುತ್ತಿದ್ದು, ಇದರಿಂದಾಗಿ ರೈತರಿಗೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಇ) 


ತೊಗರಿ" ಖರೀದಿಯಲ್ಲಿ ನಿಗಧಿಪಡಿಸಿರುವ 
ಮಿತಿಯನ್ನು ಸರ್ಕಾರ ಹಿಂಪಡೆಯುವುದೇ? 


ಸಂಖ್ಯೆ: ಸಲ 164 ಎಂಆರ್‌ಆ 2020 


PER 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


